ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚವರು 


1169 
ಶ್ರೀ ಮರಿತಿಬ್ಬೇಗೌಡ 
ಬ 
(ಶಿಕ್ಷಕರ ಕ್ಷೇತ್ರ 
15.03.2021 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


pe 


ಉತ್ತರ 


ಕರ್ನಾಟಕ ಪಬ್ಲಿಕ್‌ ಶಾಲೆಗಳಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಪ್ರಾಂಶುಪಾಲರು 
ಮತ್ತು ಉಪ ಪ್ರಾಂಶುಪಾಲರ ನಡುವೆ 
ಕರ್ತವ್ಯ ಹಂಚಿಕೆಯಲ್ಲಿನ 
ತಾರತಮ್ಯದಿಂದ ಪ್ರೌಢಶಾಲೆ ಹಾಗೂ 
ಪ್ರಾಥಮಿಕ ಶಾಲೆಯ ಶೈಕ್ಷಣಿಕ 
ಗುಣಮಟ್ಟಕ್ಕೆ ಅಡ್ಡಿ ಉಂಟಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ಪ್ರಸ್ತುತ ರಾಜ್ಯದಲ್ಲ 276 ಕರ್ನಾಟಕ 
ಕಾರ್ಯನಿರ್ವಹಿಸುತ್ತಿದ್ದು, ಸರ್ಕಾರಿ ಆದೇಶ ಸಂಖ್ಯೆ: ಇಡಿಂ4 
ಯೋಸಕ 2017, ದಿನಾಂಕ:05.01.2018ರಲ್ಲಿ ಈ ಕೆಳಕಂಡಂತೆ 
ಆದೇಶಿಸಲಾಗಿದೆ. 


e 


. ಹುದ್ದೆಯಲ್ಲಿದ್ದು, ಪ್ರಾಂಶುಪಾಲರಿಗೆ ಸಹಾಯಕವಾಗಿ ಮತ್ತು 


ಪ್ರಾರಂಭಿಸಲಾಗಿದ್ದು, ಶಿಕ್ಷಕರಿಗೆ ತರಬೇತಿಗಳನ್ನು ನೀಡಿದ್ದು, 


ಕರ್ನಾಟಕ ಪಬ್ಲಿಕ್‌ ಶಾಲೆಗಳ ಶ್ಲಾಲ್ಲಾಭಿವೃದ್ಧಿ ಯೋಜನೆ | 
ಸ 13392) 


ಪಜ್ಲಿಕ್‌ ಶಾಲೆಗಳು 


ಅಸ್ತಿತ್ವದಲ್ಲಿರುವ ಪದವಿ ಪೂರ್ವಕಾಲೇಜಿನ 
ಪ್ರಾಂಶುಪಾಲರು ಸದರಿ ಶಾಲೆಯ ಆಡಳಿತಾತ್ಸಕ ಮತ್ತು 
ಶೈಕ್ಷಣಿಕ ಮುಖ್ಯಸ್ಥರಾಗುವುದು. ಇಡೀ ಶಾಲೆಯ ವೇತನ 


ಸೆಳೆಯುವ ಮತ್ತು ವಿತರಣೆ ಮಾಡುವ ಅಧಿಕಾರಿ ಅವರೇ 


ಆಗಿರತಕ್ಕದ್ದು ಅಸ್ತಿತ್ವದಲ್ಲಿರುವ ಪೌಢ ಶಾಲಾ 
ಮುಖ್ಯೋಪಾಧ್ಯಾಯರು " ಉಪಪಾಂಶುಪಾಲರ 


ಮಧ್ಯಾಹ್ನದ ಉಪಹಾರ ಯೋಜನೆ ಅನುಷ್ಠಾನದ 
ಜವಾಬ್ದಾರಿ ಹೊಂದಿರುತ್ತಾರೆ ಎಂದು ಆದೇಶಿಸಿದೆ. 
ಪ್ರಾಂಶುಪಾಲರು ಮತ್ತು ಉಪಪ್ರಾಂಶುಪಾಲರ ಹೆಸರಿನಲ್ಲಿ 
ಜಂಟಿಖಾತೆಯನ್ನು ತೆರೆಯಲಾಗಿದ್ದು, ಬಿಡುಗಡೆಯಾಗುವ 
ಅನುಬಾನವನ್ನು ಮೂರು ವಿಭಾಗಗಳಿಗೆ 
ಆದ್ಯತೆನುಗುಣವಾಗಿ ಬಳಸಿಕೊಳ್ಳಲು ಸೂಚಿಸಿದೆ. 

ಕರ್ನಾಟಕ ಪಬ್ಲಿಕ್‌ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಮತ್ತು 


1 ಯೊ Rotera Pees) fad ದಾ ಲ್ಸ ಬಿ 
ನೇ ತರಃ ಯಿಲ್ಲ ಲ ಭಾಷಾ ವಿಭಾಗ "ಳಯ್ಸು 


ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಪೋಷಕರಿಂದ | 
ಮತ್ತು ಸಮುದಾಯದಿಂದ ಈ ಶಾಲೆಗಳ ಬಗ್ಗೆ ಉತ್ತಮ 
ಬೆಂಬಲ ವ್ಯಕ್ತವಾಗಿದ್ದು, ಪ್ರವೇಶಕೋರಿ ಹೆಚ್ಚಿನ ಬೇಡಿಕೆ 
ಬರುತ್ತಿದ್ದು, ಶಾಲೆಯ ಶೈಕ್ಷಣಿಕ ಗುಣಮಟ್ಟಕ್ಕೆ ಯಾವುದೇ 
ಅಡ್ಡಿ ಉಂಟಾಗಿರುವುದಿಲ್ಲ. 

2018-19ರಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ವತಿಂಥಿಂದ 


ಪುಸಕದಲ್ಲಿ .-.-. 
pe] 


ಮಾರ್ಗಸೂಚಿಗಳು ಪುಟ 


ಪ್ರಾಂತುಪಾರ ನ ನನಾ ರಷ್ಯ 
ಜವಾಬ್ದಾರಿಗಳ ಕುರಿತಾಗಿ ಮಾಹಿತಿ ನೀಡಲಾಗಿರುತ್ತದೆ. 
ವಿವರವನ್ನು ಅನುಬಂಧ-1ರಲ್ಲಿ ಒದಗಿಸಿದೆ. . 


ಆ) 


ಉಪ ಪ್ರಾಂಶುಪಾಲರಿಗೆ" ಪಢ ಪ 
ಹಾಗೂ ಪ್ರಾಥಮಿಕ ಶಾಲಾ ಏಭಾಗದ 
ವೇತನ ಸೆಳೆಯುವ ಹಾಗೂ 
ಆಡಳಿತಾತ್ಮಕ ಎಲ್ಲಾ ಜಮಾಬ್ದಾರಿಗಳನ್ನು 
ಸರ್ಕಾರಿ ಪೌಢ ಶಾಲೆಗಳಲ್ಲಿರುವಂತೆ 
ನೀಡಲು ಇರುವ ತೊಂದರೆಗಳೇನು; 


ಸಂಬಂಧಿಸಿದಂತೆ 
ಸಂಖ್ಯೆ:ಇಡಿಂ4 ಯೋಸಕ 
ಈ ಕೆಳಕಂಡಂತೆ 


ಕರ್ನಾಟಕ ಪಬ್ಲಿಕ್‌ ಶಾಲೆಗಳಿಗೆ 
ಹೊರಡಿಸಲಾದ ಸರ್ಕಾರಿ ಆದೇಶ 
2017, ದಿನಾಂಕ:05.01.2018ರಲ್ಲಿ 
ಆದೇಶಿಸಲಾಗಿದೆ. 
ಅಸ್ಥಿತ್ವದಲ್ಲಿರುವ ಪ್ರಾಥಮಿಕ ಶಾಲಿ, ಪೌಢ ಶಾಲೆ ಮತ್ತು 
ಪದವಿ ಪೂರ್ವ ಕರ್ನಾಟಕ 
ಶಾಲೆಯೊಳಗೆ ಸೇರ್ಪಡೆ ಮಾಡುವುದು. ಈ ಶಾಲಾ 
ಕಾಲೇಜುಗಳ ಪ್ರತ್ಯೇಕ ಅಸ್ತಿತ್ವ 
ಅಗತ್ಯವಿರುವುದಿಲ್ಲವೆಂದು ಆದೇಶಿಸಲಾಗಿದೆ. 
ಅಸ್ತಿತ್ವದಲ್ಲಿರುವ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು 
ಸದರಿ ಶಾಲೆಯ ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ 
ಮುಖ್ಯಸ್ಥರಾಗುವುದು. ಇಡೀ ಶಾಲೆಯ ವೇತನ ಸೆಳೆಯುವ 
ಮತ್ತು ವಿತರಣೆ ಮಾಡುವ ಅಧಿಕಾರಿ ಅವರೇ ಆಗಿರತಕ್ಕದ್ದು 
ಎಂದು ಆದೇಶಿಸಿಲಾಗಿದೆ. 
ಈ ಹಿನ್ನೆಲೆಯಲ್ಲಿ ಕೆಖಎಸ್‌ ಶಾಲೆಯನ್ನು ಒಂದು ಘಟಕವಾಗಿ 
ಪರಿಗಣಿಸಲಾಗುತ್ತಿದ್ದು, ಅಲ್ಲಿನ ಹಿರಿಯ ವಿಭಾಗದ 
ಮುಖ್ಯಸ್ಥರಾದ ಪ್ರಾಂಶುಪಾಲರು ಇಡೀ ಶಾಲೆಯ ವೇತನ 
ಸೆಳೆಯುವ ಮತ್ತು ವಿತರಣೆ ಮಾಡುವ ಅಧಿಕಾರಿಯಾಗಿದ್ದು, 
ಒಂದು ಶಾಲೆಯಲ್ಲಿ ಇಬ್ಬರು ಅಧಿಕಾರಿಗಳಿಗೆ ವೇತನ 
ಸೆಳೆಯುವ ಮತ್ತು ವಿತರಣೆ ಮಾಡುವ ಅಧಿಕಾರ ನೀಡಲು 
ಅವಕಾಶವಿರುವುದಿಲ್ಲ. 


ಇ). 


ಸದರಿ ಕರ್ತವ್ಯ ನಿರ್ವಹಣೆಯ 
ಜವಾಬ್ದಾರಿಯ ಲೋಪದೋಷವನ್ನು 
ಸರಿಪಡಿಸಲು ಯಾವ ಕಾಲಮಿತಿಯಲ್ಲಿ 
ಸರ್ಕಾರ ಕ್ರಮ ಕೈಗೊಳ್ಳಲಾಗುವುದು? 


ಕೆಪಿಎಸ್‌ ಶಾಲೆಗಳಲ್ಲಿನ ಪ್ರಾಂಪಪಾಲಷ; ಉಪಪ್ರಾಂಹೆಪಾಲದು 
ಮತ್ತು ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕರ ಜವಾಬ್ದಾರಿ 
ಮತ್ತು ಕರ್ತವ್ಯಗಳ ಕುರಿತು ವಿವರವಾದ ಜಾಬ್‌ಚಾರ್ಟ್‌ 
ಸಿದ್ದಪಡಿಸಲಾಗುತ್ತಿದ್ದು, ಸೂಕ್ತ ಆದೇಶ ಹೊರಡಿಸಲು 
ಕ್ರಮಕೈಗೊಳ್ಳಲಾಗುತ್ತಿದೆ. 


ಇಷಪಿ 49 ಯೋಸಕ 2021 


pe 
. pe [4 

(ಎಸ್‌ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


NN 


ಶಾಲಾ 


ಸಮಗ ಶಿಕ್ಷಣ ಅಭಿಯಾನ - ಕರ್ನಾಟಕ 


ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿ, ಹೊಸ ಸಾರ್ವಜನಿಕ ಕಟೇದಿ ಪೂರಕ ಕಟ್ಟಡ 
ನೃಪತುಂಗ ರಸ್ತೆ, ಬೆಂಗಳೂರು - 560 001 


ಪ್ರಾಂಶುಪಾಲರು 


ಅನುಬಂಧ; 


ಮತ್ತು ಉಪಪ್ರಾಂಶುಪಾಲರ ಕರ್ತವ್ಯಗಳು ಜವಾಬ್ದಾರಿಗಳು pA § 


ಆಡಳಿತಾತ್ಮಕ ಕಾರ್ಯಗಳು 


“ಶಾಲಾ ಮುಖ್ಯುಶಿಕ್ಷಕನಿದ್ದಂತೆ ಶಾಲೆ” ಎಂಬ ನುಡಿಯಂತೆ ಶಾಲೆಯ ಸರ್ವತೊಮುಖ ಬೆಳವಣಿಗೆಗೆ ಶಾಲಾ 


ಮುಖ್ಯ ಶಿಕ್ಷಕನೇ ಕಾರಣ. ಕರ್ನಾಟಕ ಪಬ್ಲಿಕ್‌ ಶಾಲೆಗಳ ಮುಖ್ಯಸ್ಥರು ಸಹ ತಮ್ಮ ಶಾಲೆಗಳ ಸರ್ವತೊಮುಖ 
ಬೆಳವಣಿಗೆಗೆ ಕಾರಣಿಭೂತರಾಗಿರುತ್ತಾರೆ. ಆವರ ಕಾರ್ಯಗಳು ಹಾಗೂ ಜವಾಬ್ದಾರಿಗಳಲ್ಲಿ ಕೆಲವೊಂದನ್ನು ಈ ಕೆಳಗಿ 


ಪಟ್ಟೆ ಮಾಡಲಾಗಿದೆ. 


ಮುಖ್ಯಶಿಕ್ಷಕರ ಆಡಳಿತಾತ್ಮಕ ಕಾರ್ಯ ಚಟುವಟಿಕೆಗಳು 


AIM UY Np 


. ಯೋಜನಾ ಕಾರ್ಯಗಳು 

. ನಿರ್ವಹಣಾ ಕಾರ್ಯಗಳು 

. ಮೆಲ್ಪಿಚಾರಣಾ ಕಾರ್ಯಗಳು 

. ಮಾರ್ಗದರ್ಶನಾ ಕಾರ್ಯಗಳು 

. ಸಮುದಾಯದ ಸಹಕಾರ ಕಾರ್ಯಗಳು 

. ಚೋದನಾ ಕಾರ್ಯಗಳು 

. ಇತರೇ ಇಲಾಖೆಗಳೊಂದಿಗಿನ ಸಹಕಾರ ಕಾರ್ಯಗಳು 


ಯೋಜನಾ ಕಾರ್ಯಗಳು 


'ನಿರ್ವಹಣೆಸಫೆ ಫಶಾನುಭವಿಗಳ' ಪಟ್ಟಿ ತಯಾರಿ 


ಶಾಲಾ ಮುಖ್ಯಸ್ಥನು ಒಬ್ಬ ಒಳ್ಳೆ ಯೋಜನಾಕಾರನಾಗಿರ ಬೇಕು, ಕಾರಣ ಶಾಲೆಯ ಎಲ್ಲಾ ಕಾರ್ಯಗಳು 
ಯೋಜನೆಯಾಗದ ಹೊರತು ಆನುಷ್ಠಾನವಾಗುವುದಿಲ್ಲ. ಈ ಕಾರ್ಯ ವರ್ಷವಿಡಿ ನಡೆಯುವ. 
ಕಾರ್ಯವಾಗಿರುತ್ತದೆ. ಇವುಗಳನ್ನು 3 ಭಾಗಗಳಾಗಿಸಬಹುದು. 

ಶಾಲೆ ಪ್ರಾರಂಭವಾಗುವ ಪೂರ್ವ: ಶಾಲಾ ಸಂಸ್ಥಾಯೋಜನೆ, ಶಾಲಾ ಪಂಚಾಂಗ, ಶಾಲಾ ವೇಳಾ ಪಟ್ಟಿ, 
ಶಾಲಾ ವಹಿಗಳು, ಶಿಕ್ಷಕರ ಕಾರ್ಯ ಹಂಚಿಕೆ, ತರಗತಿ ಹಂಚಿಕೆ. 1 

ಶಾಲಾ ಪ್ರಾರಂಭದ ಸಮಯ: ವಿದ್ಯಾರ್ಥಿಗಳಿಗೆ ತರಗತಿ ಹಂಚಿಕೆ, ಅವಶ್ಯಕ | ಸಾಮಿ ಖರೀದಿ, ಶಾಲಾ 
ದಾಖಲಾತಿ, ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಹಾಗು ಪಠ್ಯಪುಸ್ತಕ ಹಂಚಿಕೆ, ಮಧ್ಯಾನ್ನ ಉಪಹಾರ ವಿತರಣೆ, 
ಶಾಲೆಗಳಿಗೆ ಭೇಟಿ ನೀಡುವ ಆಧಿಕಾರಿ/ಆಹ್ವಾನಿತರ ನಿರ್ವಹಣೆ ಹಾಗು ಇನ್ನಿತರ ಚಟುವಟಿಕೆಗಳ ಸಮರ್ಪಕ 
ಅನುಷ್ಠಾನಕ್ಕಾಗಿ ಯೋಜನೆ | | 
ಶಾಲಾ ಮುಕ್ತಾಯದ ಸಮಯ: ಶಾಲಾ ವಾರ್ಷಿಕ ಪರೀಕ್ಷೆಗಳು, ಶಾಲಾ ವಾರ್ಷಕೋತ್ಸವ, ಎಲ್ಲಾ ಸಂಘಗಳ 
ಮುಕ್ತಾಯ ಸಮಾರಂಭಗಳು, ಮುಂದಿನ ಶೈಕ್ಷಣಿಕ ವರ್ಷದ ಕಾರ್ಯಗಳ ಯೋಜನೆ. ಶಾಲಾ ಫಲಿತಾಂಶ 
ವೃದ್ಧಿಗಾಗಿ ಕಾರ್ಯ ಚಟುವಟಿಕೆ. 


ನಿರ್ವಹಣಾ ಕಾರ್ಯಗಳು py 
ಯೋಜನೆ ಕಾರ್ಯರೂಪಕ್ಕೆ ಬರುವುದು ಸಮರ್ಪಕ ನಿರ್ವಹಣೆಯಾದಾಗ ಮಾತ್ರ ಹಾಗಾಗೆ ಮುಖ್ಯ 
ಶಿಕ್ಷಕನು ಒಬ್ಬ ನಿರ್ವಹಣಾಕಾರನು ಆಗಿರ ಬೇಕು. 


132 


ಗಾಗಾರ ರ ಬಂಗ ಲಂ ನ. A 


ಎ: ಶಾಲೆಗಳಲ್ಲಿನ ಕಟ್ಟಡಗಳ ನಿರ್ವಹಣೆ. 'ಶಾಲಾ ಪಠ್ಯ ಹಾಗೂ ಸಹಪಠ್ಯ ಚಟುಪಟೆಗಳ ನಿರ್ವಹಣೆ, 


 ಘೋಷಕರ ಸಭೆ. ರಾಷ್ಟೀಯ ಹಬ್ಬಗಳು ಹಾಗೂ ಇತರೇ. ಹಬ್ಬಗಳ' ನಿರ್ನಹಗೆ. ಶಾಲಾ. ಕಛೇರಿ ನಿರ್ವಹಣೆ 


! 


ಮೇಲ್ಲಚಾರಣಾ ಕಾರ್ಯಗಳು 


೪ 


" ಶಾಲೆಯಲ್ಲಿನ ಎಲ್ಲಾ ಕಾರ್ಯಗಳು ಸಮರ್ಪಕವಾಗಿ ನಡೆಯ ಬೇಕಿದ್ದರೆ ಅಪುಗಳ ನಿರ್ವಹಣೆಯಂತೆ 
ಮೇಲ್ವಿಚಾರಣೆಯು ಅಗತ್ಯ. 


ಮೇಲ್ವಿಚಾರಣಾ ಕಾರ್ಯಗಳಲ್ಲಿ ಬಹು ಮುಖ್ಯವಾದದ್ದು ಶಾಲಾ ಶಿಕ್ಷಕರಿಗೆ ಕಾರ್ಯ ಹಂಚಕೆ, ಅವರ ತರಗತಿ 
ಮೇಲ್ವಿಾರಣ ಕೆ.ಶಾಲಾ ಇತರೆ ಕೆಲಸ ಕಾರ್ಯಗಳಮೆಲ್ಲಿಚಾರಣೆ, ಗ್ರಂಥಾಲಯ, ಪ್ರಯೋಗಾಲಯ, 


ಕಲಿಕಾ ಸಾಮಗ್ರಿಗಳು ಹಾಗೂ ಇತರೇ ಶಾಲಾ ದೈನಂದಿನ ಕಾರ್ಯಗಳು ಇತ್ಯಾದಿ 


ಮಾರ್ಗದರ್ಶನಾ ಕಾರ್ಯಗಳು 
* ಶಾಲಾ ಮುಖ್ಯ ಶಿಕ್ಷಕರು ಕೇವಲ ಕಪ್ಪು-ಹುಡುಕುವ"ಕಾರ್ಯವಪ್ಪೆ ಅಲ್ಲ ವಮಾಗ್ರದರ್ಶಕರೂ ಹೌದು. 
* ಶಾಲಾ ಶಿಕ್ಷಕರಿಗೆ ಶೈಕ್ಷಣಿಕ ಮಾರ್ಗದರ್ಶನ, ವಹ್ಯಾರ್ಥಿಗಳಿಗೆ 


. ಶೈಕ್ಷಣಿಕ ಹಾಗು ಪೃತ್ತಿ ಮಾರ್ಗದರ್ಶನ, ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಶಾಲಾ ಮುಖ್ಯವಾಹಿನಿಗೆ 


ತರಲು ಸಾಮುದಾಯದವರೊಂದಿಗೆ ಸಂವಹನ ಮತ್ತು ಮಾರ್ಗದರ್ಶನ 


ಸಮುದಾಯದ ಸಹಕಾರ ಕಾರ್ಯಗಳು 


ಶಾಲೆ ಸಮುದಾಯದ ಕೇಂದ್ರ ಬಿಂದು. ಈ ಶಾಜೆಗಳ ಮುಖ್ಯಸ್ಥರು ಸಮುದಾಯವನ್ನು ಪ್ರತಿನಿಧಿಸುವ 
ಮುಖ್ಯಸ್ಥರಾಗಿರುತ್ತಾರೆ. ಈ ನಿಟ್ಟಿನಲ್ಲಿ 'ಶಾಲಾ"ಮುಖ್ಯಿಸ್ಥರು. ಹಲಪಾರು ಸ ಸಮಸ್ಯೆಗಳನ್ನು ನಿವಾರಿಸಿ ಸಷುಸ್ಯೆ ಸಳಮ್ಸೆ 
ಬಗೆಹರಿಸುವ ಮ ಮಾರ್ಗೋಪಾಯಗಳನ್ನು ಸೂಚಿಸುವ ಏಕೈಕ ವ್ಯಕ್ತಿಯಾಗಿರುತ್ತಾರೆ. 


ಬೋಧನಾ ಕಾರ್ಯಗಳು 

ಶಾಲಾ ಮುಖ್ಯಶಿಕ್ಷಕರು ಮೂಲತಃ ಒಬ್ಬ ಶಿಕ್ಷಕರು, ಹಾಗಾಗಿ ತರಗತಿಯಲ್ಲಿ ಭೋದಿಸುವ ಕಾರ್ಯ ಅವರ 
ಮೂಲ ಕರ್ತವ್ಯಗಳಲ್ಲಿ ಬಹಳ ಮುಖ್ಯವಾದದ್ದು, 

ತೆರಗತಿ ಶಿಕ್ಷಕರಾಗಿ ಪಾಠ ಬೋಧನೆಗೆ ಅಗತ್ಯವಿರುವ ಪಾಠಯೋಜನೆ, ತರಗತಿ ನಿರ್ವಹಣೆ, ಮೌಲ್ಯಮಾಪನ 
ಕಾರ್ಯ, ಪಾಠೋಪ ಕಠಣಗಳ 'ನಿರನಹಣೆ; ' ಈ ಎಲ್ಲಾ. ಕಾರ್ಯುಗಳೊಂದಿಗೆ ಶಿಕ್ಷಕರಿಗೆ ಮ 
ಬೋಧ ರಿಸರ ನಿಮಾಣಿ ಸೇರಿದೆ. 


ಇತರೇ ಇಲಾಖೆಗಳೊಂದಿಗಿನ ಸಹಕಾರ ಕಾರ್ಯಗಳು 


ಶಾಲಾ ಮುಖ್ಯಶಿಕ್ಷಕ ಶಾಲೆಯ ಸರ್ವತೋಮುಖ. ಬೆಳವಣಿಗೆಗೆ ಇತರೇ ಇಲಾಖೆಗಳೊಂದಿಗೆ Rad 
ಸಾದಿಸುವುದು ಅತಿ ಮುಖ್ಯವಾದದ್ದು. ಅವುಗಳಲ್ಲಿ 

ಆರೋಗ್ಯ ಇಲಾಖೆ: ವಿದ್ಯಾರ್ಥಿಗಳಿಗೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಏರ್ಪಡಿಸುವುದು, 
ಸಮಸ್ಸಯರುವವರಿಗೆ ವೈದ್ಯೋಪಚಾರ ನೀಡುವುದು, ಅಗತ್ಯೆ ಉಳ್ಳ ಮಕ್ಕಳ ಬಗ್ಗೆ ಗಮನ ಹರಿಸುವುದು. 


. ಸಮಾಜ ಕಲ್ಯಾಣ ಸನ ಶಾಲಾ ವಿದ್ಯಾರ್ಥೀ ವೇತನ ನೀಡುಬಿಕೆ ವಸಿಸೌಲಭ್ಛ ಕಲ್ಪಿಸುವ ಬಗ್ಗೆ. 
: ಮಹಿಳಾ ಮತ್ತ ಮಕ್ಕಳ ಅಭಿವೃದ್ಧಿ ಇಲಾಖೆ: ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳನ್ನು ಶಾಲೆಗಾಗೆ ತಯಾರಿ; 


ವಿದ್ವಾರ್ಥೀನಿಯರಿಗೆ ಸ pM ಪಾಲನೆ. 


ಸ ಆಹಾರ ಮತ್ತು ನಾಗರೀಕ ಸೌಲಭ್ಯ ಇಲಾಖೆ: ಶಾಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ದ ಉಪಹಾರ ಫೂರೈಕ್ಷೆ 
: ಆರಣ್ಯ ಮತ್ತು ಪರಿಸರ ಇಲಾಖೆ: ಶಾಲಾ ಪರಿಸರ ನಿರ್ವಹಣೆ, ಸಾಲಾ ಕೈತೋಟ ನಿರ್ಮಾಣ 


133 


6. ಗೃಹ ಇಲಾಖೆ: ಶಾಲಾ ಸುರಕ್ಷತೆ, ವಿದ್ಯಾ ದ್ಯಾರ್ಥೀಗಳ ಹಾಗೂ ಶಿಕ್ಷಕರ. ಸುರಕ್ಷತೆ. 
7. ಲೋಕೊಪಯೋಗಿ ಇಲಾಖೆ: ಶಾಲೆಗಳ ನಿರ್ಮಾಣ, ಶಾಲಾ ಧಾಟಿ. ಶಾಲಾ ದುರಸ್ತಿ ಹಾಗೂ ಇತರೇ 


ಸೌಲಭ್ಯಗಳ ನಿರ್ಮಾಣ. 
8. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ: ಶಾಲಾ ನಿರ್ವಪಣೆ, ಶಿಕ್ಷಕರ ್ರ. ವೇತನಗಳ ಬಟವಣ್ಣ 
9. ಸಾರಿಗೆ ಇಲಾಖೆ: ವಿದ್ಯಾರ್ಥಿಗಳಿಗೆ ಸಾರಿಗೆ ಬಸ್‌ ಪಾಸ್‌ ವಿತರಣೆ, ರಸ್ತೆ ಸುರಕ್ಷರತೆ, ಹಾಗು ಟ್ಹಾಫಿಕ ಬ y 
ಮಕ್ಕಳಿಗೆ ಅರಿವು. 
10. ಯುವಜನ ಸೇವಾ ಹಾಗು ಕ್ರೀಡಾ ಇಲಾಖೆ: ಶಾಲಾ ವಿದ್ಯಾರ್ಥಿಗಳಿಗೆ 3 ಯೋಜನೆಯಡಿಯಲ್ಲಿ ಆಟದ 
ಸಾಮಗಿಗಳು, ತರಬೇತಿಗಳು ಹಾಗು ವಿದ್ಯಾರ್ಥಿ ವೇತನ ನೀಡಿಕೆ 


ಪ್ರಾಂಶುಪಾಲರ ಕರ್ತವ್ಯಗಳು/ಜವಾಬ್ದಾರಿಗಳು 

Y.1 ರಿಂದ 12ನೇ ತರಗತಿ ವರೆಗಿನ ಸಂಪೂರ್ಣ ಆಡಳಿತಾತ್ಮಕ ಜವಾಬ್ದಾರಿ 

೪ 9 ರಿಂದ 12ನೇ ತರಗತಿ ವರೆಗಿನ ಸಂಪೂರ್ಣ ಶೈಕ್ಷಣಿಕ ಜವಾಬ್ದಾರಿ 

Y 1 ರಿಂದ 12ನೇ ತರಗತಿ ವರೆಗಿನ ಎಲ್ಲಾ ಬೋಧಕ/ಬೋಧಕೇತರ ಸಿಬ್ಬಂದಿಯವರ ವೇತನ ಬಟವಾಡೆ 
ಸಂಪೂರ್ಣ ಜವಾಬ್ದಾರಿ 

Y 1 ರಿಂದ 12ನೇ ತರಗತಿ ಶಾಲಾ ಶೈಕ್ಷಣಿಕ ಮತ್ತು ಭೌತಿಕ . ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಬರುವಂತಹ 
ಅನುದಾನಗಳನ್ನು ಪಾಂಶುಪಾಲರು ಉಪಪ್ರಾ ೦ಶುಪಾಲರೊಂದಿಗೆ ಜಂಟಿ ಖಾತೆಯೊಂದಿಗೆ ನಿರ್ವಹಣೆ 
ಮಾಡುವುದು. (ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಹೊರತುಪಡಿಸಿ) 

¥Y ಬೋಧಕ/ಬೋಧಕೇತರ ಸಿಬ್ಬಂದಿಯವರ ಹಾಜರಾತಿ, ರಜಾ ಮಂಜೂರಾತಿ, ಇತರೆ ಜವಾಬ್ದಾರಿಗಳು 
| ರಿಂದ 8ನೇ ಕರಗಶಿವರೆಗೆ ಉಪಪ್ರಾಂಶುಪಾಲರು ಹಾಗೂ 9. ರಿಂದ 12ನೇ ತರಗತಿವರೆಗೆ 
ಪ್ರಾಂಶುಪಾಲರು - ಶಾಲಾ ಶೈಕ್ಷಣಿಕ ಯೋಜನೆ, ಸೇತು ಬಂಧ ಕಾರ್ಯಕ್ರಮ, ವಾರ್ಷಿಕ ವೇಳಾಪಟ್ಟಿ 
ತರಗತಿ ವೇಳಾಪಟ್ಟಿ, ಶಾಲಾ ಅಭಿವೃದ್ಧಿಯೋಜನೆ, ಸಿಸಿಇ ಪರೀಕ್ಷಾ ಕಾರ್ಯನಿರ್ವಹಣೆ, ಸೆಮಿಸ್ಟರ್‌ 
ಪರೀಕ್ಷೆಗಳ ನಿರ್ವಹಣೆ, ವಾರ್ಷಿಕ ಪರೀಕ್ಷೆಗಳ ನಿರ್ವಹಣೆ, ಫಲಿತಾಂಶ . ಮುಂತಾದ ಕಾರ್ಯಗಳ 
ಸಂಪೂರ್ಣ ಜವಾಬ್ದಾರಿ | 

Y 1 ರಿಂದ 12ನೇ ತರಗತಿ ವರೆಗಿನ ಎಲ್ಲಾ ತರಗತಿಗಳಿಗೂ ರಾಷ್ಟ್ರೀಯ 'ಹಬ್ಬಗಳಲ್ಲಿ ಪ್ರಾಂಶುಪಾಲರು. 
ಉಪಪ್ರಾಂಶುಪಾಲರೊಂದಿಗೆ ಜಂಟಿಯಾಗಿ ಪಾಲ್ಗೊಂಡು ಅಧ್ಯಕ್ಷತೆ: ನಿರ್ವಹಿಸುವುದು 


Y ಬೋಧಕ ಸಿಬ್ಬಂದಿಗೆ ಶೈಕ್ಷಣಿಕ ಕಾರ್ಯಾಗಾರ ನಡೆಸಲು ಪ್ರಾಂಶುಪಾಲರು ಉಪಪಾಂಶುಪಾಲರೊಂದಿಗೆ 
ಜಂಟಿಯಾಗಿ ಕಾರ್ಯ ನಿರ್ವಹಿಸುವುದು 

Y ಪಠ್ಯ ಚಟುವಟಿಕೆ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ಪ್ರಾಂಶುಪಾಲರು ಉಪಪ್ರಾಂಶುಪಾಲರೊಂದಿಗೆ 
A ಕಾರ್ಯ NaF 

Y 1 ರಿಂದ 8ನೇ ತರಗತಿವರೆಗೆ ಉಪಪ್ರಾಂಶುಪಾಲರು ಜಹಿ: 9 ರಿಂದ 12ನೇ ತರಗತಿವರೆಗೆ 


ಪ್ರಾಂಶುಪಾಲರು - 1 ರಿಂದ 12ನೇ ತರಗತಿ ವರೆಗಿನ ವಿಶಾ ದಾಖಲಾತಿ. ಹಾಜರಾತಿ. ಶಾಲೆ ಬಿಟ್ಟ 
ನ ಕೆನಡ 


[i 


Y 


ನಸಾಧ್ಯಮ ಅಭ್ಯರ್ಥಿ ಪ್ರಮಾಣ ಪತ್ರ, ವ್ಯಾಸಂಗ ದೃಢೀಕರಣ ಪತ್ರ, ಮೊದಲಾದವುಗಳನ್ನು ಪ್ರಾಂಶುಪಾಲರೆ 
NM ಬಿ 
` ನಕಡಲು ಜವಾಬ್ದಾರರಾಗಿರುತ್ತಾರೆ. 


ಪ್ರಾಂಶುಪಾಲರ  ಅನುಪಸ್ಥಿತಿಯಲ್ಲ  ಉಪಪ್ರಾಂಶುಪಾಲರೇ ಪ್ರಭಾರ ವಹಿಸಿಕೊಂಡು ಕಾರ್ಯ 
ನಿರ್ವಹಿಸುವುದು. 

ಪ್ರಾಂಶುಪಾಲರು ಉಪಪ್ರಾಂಶುಪಾಲರೊಂದಿಗೆ ಜಂಟಿಯಾಗಿ ಕಾರ್ಯ ನಿರ್ವಹಿಸುವುದು 

ಪ್ರಾಂಶುಪಾಲರು ಮತ್ತು ಉಪಪ್ರಾಂಶುಪಾಲರ ಅನುಪಸ್ಥಿತಿಯಲ್ಲಿ 9 ರಿಂದ [2ನೇ ಶರಗತಿಯ ಹಿರಿಯ 
ಶಿಕ್ಷಕರಿಗೆ ಪ್ರಭಾರ ವಹಿಸುವುದು. 

ಪಾಂಶುಪಾಲರು ಹಾಜರಿದ್ದು, ಉಪಪ್ರಾಂಸುಪಾಲರ ಅನುಪ ಪಸ್ಥಿತಿ ಇದ್ದಾಗ 1 ರಿಂದ 8ನೇ ತರಗತಿಯ 
ಹಿರಿಯ ಶಿಕ್ಷಕರಿಗೆ ಪ್ರಭಾರ ವಹಿಸುವುದು. 

ಮೇಲಾಧಿಕಾರಿಗಳಿಗೆ ಸಲ್ಲಿಸಬೇಕಾದ ದಾಖಲೆಗಳು, ಅಂಕಿ ಅಂಶಗಳು, ಬಜೆಟ್‌ ಮುಂತಾದವುಗಳನ್ನು 
ಉಪಪ್ರಾಂಶುಪಾಲರ ಸಹಕಾರದೊಂದಿಗೆ ಸಲ್ಲಿಸುವುದು. 

ವಾರ್ಷಿಕ ವೇತನ ಬಡ್ತಿ, ಕಾಲಮಿತಿ ಬಡ್ತಿ ಮುಂತಾದವುಗಳನ್ನು ನಿರ್ವಹಿಸುವುದು 

ಶಿಕ್ಷಕರ `ಪಠ್ಯಯೋಜನೆ ಪಾಠ ವೀಕ್ಷಣೆ ವರದಿಗಳನ್ನು (9 ರಿಂದ 12ನೇ ತರಗತಿ) ವೀಕ್ಷಿಸಿ ಮಾಹಿತಿ 
ಸಂಗಹಿಸುವುದು. 


ಉಪಪ್ರಾಂಶುಪಾಲರ ಕರ್ತವ್ಯಗಳು/ಜವಾಬ್ದಾರಿಗಳು 


1 ರಿಂದ 8ನೇ ತರಗತಿ ವರೆಗಿನ ಸಂಪೂರ್ಣ ಶೈಕ್ಷಣಿಕ ಜವಾಬ್ದಾರಿ 


pa 
Y 


¥ 


ಎಲ್ಲಾ ಕಾರ್ಯಕ್ರಮಗಳನ್ನು ಪು ಪ್ರಾಂಶುಪಾಲರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಕೈಗೊಳ್ಳುವುದು 
ಶಿಕ್ಷಕರ ಪಾಠಯೋಜನೆ, ಪಾಠವೀಕ್ಷಣೆ, ವರದಿಗಳನ್ನು (1 ರಿಂದ 8ನೇ ತರಗತಿ) ವೀಕ್ಷಿಸಿ ಮಾಹಿತಿ 
ಸಂಗಹಿಸುವುದು 


1 ರಿಂದ 12ನೇ ತರಗತಿವರೆಗಿನ ಬೋಧಕ ಸಿಬಂದಿಗೆ (a ಕಾರ್ಯಾಗಾರ ನಡೆಸಲು 


ಪ್ರಾಂಶುಪಾಲರೊಂದಿಗೆ ಜಂಟಿಯಾಗಿ ಕಾರ್ಯನಿರ್ವಹಣೆ ಮಾಡುವುದು. 
ಪಠ್ಯ ಹಾಗೂ ಪಠ್ಯೇತರ ಜಟುವಟಕೆಗೆ ಪ್ರಾಂಶುಪಾಲರೊಂದಿಗೆ ಜಂಟಿಯಾಗಿ ಕಾರ್ಯ ನಿರ್ವಹಣೆ 
ಮಾಡುವುದು. 


"ಬಿಸಿಯೂಟದ ಯೋಜನೆಯನ್ನು ಸಂಪೂರ್ಣವಾಗಿ ನಿರ್ವಹಿಸುವುದು. 


ಜೇಸೇಸತೇಸೇಸೇಸೇಸೇಸೇಸೇಶೇಹೇಸಸೇಸೇಸೇಸೇಸ 


135 


